ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 334 
ಸದಸ್ಯರ ಹೆಸರು ಶ್ರೀ ಎನ್‌. ರವಿಕುಮಾರ್‌ 
ಉತ್ತರಿಸಬೇಕಾದ ಸಚಿವರು ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 06-03-2020 

ಕ್ರ ಪ್ರಶ್ನೆ ಉತ್ತರ 

ಸಂ. 

ಅ) |ರಾಜ್ಯದ ಎಷ್ಟು ಜಿಲ್ಲೆಗಳಲ್ಲಿ ಖಾಸಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿನ ಖಾಸಗಿ ಸಾರಿಗೆ 
ಸಾರಿಗೆ ಸಂಸ್ಥೆಯವರು ಕಾರ್ಯ ಸಂಸ್ಥೆಯವರು ಮೋಟಾರು ವಾಹನಗಳ ಕಾಯ್ದೆ 1988ರ, 
ನಿರ್ವಹಿಸುತ್ತಿದ್ದಾರೆ: ಕಲಂ-66ರನ್ನಯ ಸಂಬಂಧಪಟ್ಟ ಸಾರಿಗೆ ಪ್ರಾಧಿಕಾರಗಳಿಗೆ 


ಅರ್ಜಿ ಸಲ್ಲಿಸಿ, ರಹದಾರಿ ಮಂಜೂರಾದ 
ಮಾರ್ಗಗಳಲ್ಲಿ/ಪ್ರದೇಶಗಳಲ್ಲಿ ಖಾಸಗಿ ಸಾರಿಗೆ ಪ್ರವರ್ತಕರು 
ಕಾರ್ಯಾಚರಣೆ ಮಾಡುತ್ತಿದ್ದಾ; ರೆ. 


ಆ) 


ಖಾಸಗಿ ಸಾರಿಗೆ ಸಂಸ್ಥೆ ಸ್ಥೆಯವರು ಹಬ್ಬದ 
ದಿನಗಳಂದು ಮತ್ತು” ಸರ್ಕಾರಿ ರಜಾ 
ದಿನಗಳಂದು ಸಂಚರಿಸುವ ಬಸ್ಸುಗಳ 
ಟಿಕೇಟು ದರಗಳನ್ನು ಅತಿ ಹೆಚ್ಚು 
ಏರಿಸುತ್ತಿರುವುದು. ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಈ ಕುರಿತು ಸರ್ಕಾರ 
ಯಾವ ಕಮ ಕೈಗೊಂಡಿದೆ: 


ಖಾಸಗಿ ಸಾರಿಗೆ ಸಂಸ್ಥೆಯವರು ಹಬ್ಬದ ದಿನಗಳಂದು 
ಸರ್ಕಾರಿ ರಜಾ ದಿನಗಳಂದು ಬಸ್ಸುಗಳ ಟಿಕೇಟು 
ಏರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 


ಮತ್ತು 
ದರಗಳನ್ನು 
ಬಂದಿರುತ್ತದೆ. 
ಮೋಟಾರು ವಾಹನಗಳ ಕಾಯ್ದೆ 1988ರ, 


671i) ರಲ್ಲಿ ಮಜಲು ವಾಹನಗಳಿಗೆ ಸಂಬಂಧಿಸಿದಂತೆ ರಾಜ್ಯ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ:ಸಾರಿಇ 97 ಸಾಇಪ 2013, 
ದಿನಾಂಕ:31-07-2013ರಲ್ಲಿ ಹಬ್ಬ-ಹರಿದಿನಗಳು, ಜಾತ್ರೆಗಳು 
ಇತರೆ ಸಂದರ್ಭಗಳಲ್ಲಿ ನಿಗದಿತ ದರಕ್ಕಿಂತ ಒಂದೂವರೆ ಪಟ್ಟು 
ದರ ವಸೂಲಿ ಮಾಡಲು ಅವಕಾಶವಿರುತ್ತದೆ. 

- ಅನಧಿಕೃತವಾಗಿ ಸಂಚರಿಸುವ ಮತ್ತು ರಹದಾರಿ 
ನಿಬಂಧನೆಗಳನ್ನು ಉಲ್ಲಂಘಿಸಿ ಸಂಚರಿಸುತ್ತಿರುವ ಖಾಸಗಿ 
ಬಸ್ಸುಗಳನ್ನು ತೀವ್ರವಾಗಿ ತಪಾಸಣೆ ಮಾಡಲಾಗುತ್ತಿದೆ. ಸದರಿ 
ತಪಾಸಣಾ ಕಾರ್ಯವು ನಿರಂತರವಾಗಿ ಜಾರಿಯಲ್ಲಿದೆ. 

ಏಪ್ರಿಲ್‌-2019 ರಿಂದ ಜನವರಿ-2020 

ಅನಧಿಕೃತವಾಗಿ ಸಂಚರಿಸುವ ಮತ್ತು ರಹದಾರಿ 
ನಿಬಂಧನೆಗಳನ್ನು ಉಲ್ಲಂಘಿಸಿ ಸಂಚರಿಸುತ್ತಿದ್ದ ಖಾಸಗಿ 
ಬಸ್ಸುಗಳ ತನಿಖಾ ಕಾರ್ಯದ ವಿವರಗಳನ್ನು ಅನುಬಂಧ-1 
ರಲ್ಲಿ "ನೀಡಲಾಗಿದೆ. 


ಕಲಂ 


ರವರೆಗೆ 


ಕಳೆದ 6 ತಿಂಗಳಿನಲ್ಲಿ ಈ ರೀತಿ ದರ 
ಏರಿಸಿರುವ ಎಷ್ಟು ಬಸ್ಸುಗಳ 
ಪರವಾನಿಗೆಯನ್ನು ರದ್ದುಗೊಳಿಸಲಾಗಿದೆ: 


2019-20ನೇ ಜನವರಿ ಮಾಹೆಯವರಗೆ ಅನಧಿಕೃತವಾಗಿ 
ಸಂಚರಿಸುವ ಮತ್ತು ರಹದಾರಿ ನಿಬಂಧನೆಗಳನ್ನು ಉಲ್ಲಂಘಿಸಿ 
ಸಂಚರಿಸುತ್ತಿದ್ದ ಖಾಸಗಿ ಬಸ್ಸುಗಳ 82 ರಹದಾರಿಗಳನ್ನು 
ಅಮಾನತ್ತುಗೊಳಿಸಲಾಗಿದೆ. 


ಇರ 


ಸರ್ಕಾರಿ ಬಸ್ಸುಗಳನ್ನು ಲೋಕಲ್‌ 
ಸಾರಿಗೆಯ ರೂಪದಲ್ಲಿ ರಾಜ್ಯದ ಎಷ್ಟು 
ಜಿಲ್ಲೆಗಳಲ್ಲಿ ಬಳಸಲಾಗುತ್ತಿದೆ: ಎಷ್ಟು 
ಬಸ್ಸುಗಳನ್ನು ಬಳಸಲಾಗುತ್ತಿದೆ: 


(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಸರ್ಕಾರಿ ಬಸ್ಸುಗಳನ್ನು ಲೋಕಲ್‌ ಸಾರಿಗೆಯ 
ರೂಪದಲ್ಲಿ ರಾಜ್ಯದ ಜಿಲ್ಲೆಗಳಲ್ಲಿ ಬಳಸಲಾಗುತ್ತಿರುವ ಬಸ್ಸುಗಳ 
ವಿವರವನ್ನು “ಅನುಬಂಧ-2” ದಲ್ಲಿ ಒದಗಿಸಲಾಗಿದೆ. 


ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು 
ಮಾರ್ಗಗಳಲ್ಲಿ (Rಂಬtೀ) ಸರ್ಕಾರಿ 
ಬಸ್ಸುಗಳನ್ನು ಸಾರ್ವಜನಿಕ ಸಾರಿಗೆಯ 
ರೂಪದಲ್ಲಿ ಬಳಸಲಾಗುತ್ತಿದೆ: ಎಷ್ಟು 
ಬಸ್ಸುಗಳನ್ನು ಬಳಸಲಾಗುತ್ತಿದೆ: ಇನ್ನೂ 
ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸುಗಳನ್ನು 
ಒದಗಿಸಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ: 


ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ಮಂಗಳೂರು: 
ಮತ್ತು ಪುತ್ತೂರು ವಿಭಾಗಗಳ ವತಿಯಿಂದ ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿ ಒಟ್ಟು 435 ಮಾರ್ಗಗಳಲ್ಲಿ 415 ಸಾಮಾನ್ಯ 
ಅಮುಸೂಚೆಗಳಿಂದ ಸ್ಥಳೀಯ ಸಾರಿಗೆ ಸೌಲಭ್ಯ 


ಕಲ್ಲಿಸಲಾಗಿರುತ್ತದೆ. 


ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸುಗಳನ್ನು ಒದಗಿಸುವ 
ಅವಶ್ಯಕತೆ ಕುರಿತು ಪರಿಶೀಲನೆಯಲ್ಲಿರುತ್ತದೆ. 


ಟಿಡಿ 12 ಟಿಡಿಕ್ಕೂ 2020 


ಆ 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತಿಗಳು ಹಾಗೂ 
ಸಾರಿಗೆ ಸಚಿವರು 


ಅನುಬಂಧ -1 


ಹಬ್ಬದ ಮತ್ತು ಸರ್ಕಾರದ ರಜೆ ದಿನಗಳಂದು ಅತಿಹೆಚ್ಚು ಬಸ್‌ ಟಿಕೆಟ್‌ ದರ ಪಡೆದು ಸಂಚರಿಸುವ ಖಾಸಗಿ ವಾಹನಗಳ ವಿರುದ್ಧ 
ನಡೆಸಿದ ತಪಾಸಣಾ ವಿವರಗಳು ದಿನಾಂಕ: 01-04-2019 ರಿಂದ 31-01-2020 ರ ವರೆಗೆ 


ಸ್‌ ———————— 
ತಪಾಶಿಸಿದ | ದಾಖಲಿಸಿದ | ವಶಪಡಿಸಿದ 
ವಾಹನದ ವರ್ಗ ವಾಹನಗಳ | ಪ್ರಕರಣಗಳ | ವಾಹನಗಳ ತೆರಿಗೆ ದಂಡ ಒಟ್ಟು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 


ಓಪ್ಪಂದ ವಾಹನ 215 81 0 
ಮಜಲು ವಾಹನ 40 6 0 


99900 33700 


s 


ಅಖಿಲ ಭಾರತ ಪ್ರವಾಸಿ 
ಪ್ಗಜನ 325 76 
ಒಟ್ಟು 580 163 0] 499500| 74700 574200 


“ಅನುಬಂಧ-2” 


ಕ್ತ ಸಂ. ಜಿಲ್ಲೆ ಸಾಮಾನ್ಯ ಸಾರಿಗೆ ಬಸ್ತುಗಳೆ ಸಂಖ್ಯೆ 
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 
1 ಜೆಂಗಳೂರು ನಗರ 60 
2 ಬೆಂಗಳೊರು ಗಾಮಾಂತರ 87 
3 ರಾಮನಗರ 210 
4 ತುಮಕೂರು 314 
5 ಕೋಲಾರ ; 281 
6 ಚಿಕ್ಕಬಳ್ಳಾಪುರ 195 
J: ಮೈಸೊರು 712 
8 ಮಂಡ್ಯ 236 
9 ಹಾಸನ 334 
10 ಚಿಕ್ಕಮಗಳೂರು 112 
11 ದಕ್ಷಿಣಕನ್ನಡ 415 
12 ಉಡುಪಿ 67 
13 ಕೊಡಗು 33 
14 ದಾವಣಗೆರೆ 177 
15 ಶಿವಮೊಗ್ಗೆ 166 
75 ಪತ್ರದರ್ಗ Tl 
IT ಚಾಮರಾಜನಗರ 121 
ಒಟ್ಟು 3651 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
18 ಬೆಂಗಳೊರು'ನಗರ 5963 
19 ಬೆಂಗಳೊರು ಗ್ರಾಮಾಂತರ 125 
20 ರಾಮನಗರ 69 
ಒಟ್ಟು 6157 
ವಾಯುವ್ಯ ಕರ್ನಾಟಕ ರಸೆೆ, ಸಾರಿಗೆ ಸಂಸ್ಥೆ 
pil ಧಾರವಾಡ 781 
22 ಬೆಳಗಾವಿ 536 
23 ಬಾಗಲಕೋಟೆ 257 
24 ಗದಗ 239 
25 ಹಾವೇರಿ 238 
26 ಉತ್ತರ ನ್ನಡ ಾರವಾರ) | 180 
ಒಟ್ಟು 1731 
ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 
21 ಕಲಬುರಗಿ 492 
28 ಬೀದರ 282 
29 ಯಾದಗೀರ 161 
30 ರಾಯಚೂರು 254 
31 ಬಳ್ಳಾರಿ 367 
37 ಾಪಳ 170 
33 ವಿಜಯಪುರ 402 
ಒಟ್ಟು 2128 
ಒಟ್ಟಾರೆ (ನಾಲ್ಕೂ ಸಾರಿಗೆ ಸಂಸ್ಥೆಗಳು) 13667 


